ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ 
ಸದಸ್ಯರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


: ಶ್ರೀ ಕೆ. ಪ್ರತಾಪ್‌ಚಂದ್ರ ಶೆಟ್ಟಿ 


873 
: 09.03.2021 


ಕ್ರ. 


ಸಂ. 


ಪ್ರಶ್ನೆ 


ಉತ್ತರ 


ಅ) 


ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಇವಾ! 
ಬ್ಯಾಂಕ್‌ ನಿ, ಮಂಗಳೂರು ಇವರು 2017- 
18ನೇ ಸಾಲಿನಲ್ಲಿ ಕೈಗೊಂಡ ನೇರ ನೇಮಕಾತಿ 
ಸಂದರ್ಭದಲ್ಲಿ ಆನ್‌ಲೈನ್‌ನಲ್ಲಿ ಅರ್ಜಿ 
ಸಲ್ಲಿಕೆಗಾಗಿ ದುಬಾರಿ ಅರ್ಜಿ ಶುಲ್ಕ ವಿಧಿಸಿದ್ದು, 
ಇದರಿಂದ ಬಡ ಉದ್ಯೋಗಾಕಾಂಕ್ಲಿಗಳಿಗೆ 
ಹೊರೆಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಅರ್ಜಿ ಶುಲ್ಕ ನಿಗದಿಪಡಿಸುವ 
ಬಗ್ಗೆ ಸರ್ಕಾರದ ಮಾರ್ಗಸೂಚಿ: ಯಾವುವು; 
(ಮಾರ್ಗಸೂಚಿ ಪ್ರತಿ ಒದಗಿಸುವುದು) 


"ಅರ್ಜಿ ಶುಲ್ಕ 


ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ 
ಬ್ಯಾಂಕ್‌ ಎನಿ, ಮಂಗಳೂರು 2017-18 ನೇ 
ಸಾಲಿನ ನೇರ ನೇಮಕಾತಿ ಸಂದರ್ಭದಲ್ಲಿ 
ನಿಗದಿಪಡಿಸುವ ಸಂಬಂಧ 
ದಿನಾಂಕ:27-12-2017 . ರಂದು ಜರುಗಿದ 
ಬ್ಯಾಂಕಿನ ನೇಮಕಾತಿ ಸಮಿತಿ ಸಭೆ ನಿರ್ಣಯ 
ಸಂಖ್ಯೆ 6 ರಲ್ಲಿ ಅರ್ಜಿ ಶುಲ್ಕ ನಿಗದಿಪಡಿಸಿದ್ದು, 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ 
ರೂ.300/- ಇತರರಿಗೆ ರೂ.500/- ಅರ್ಜಿ ಶುಲ್ಕ 
ನಿಗವಿಪಡಿಸಲಾಗಿರುತ್ತದೆ. ಅರ್ಜಿ ಶುಲ್ಕ 
ನಿಗದಿಪಡಿಸುವ ಸಂಬಂಧ ಕರ್ನಾಟಕ 
ಸಹಕಾರ ಸಂಘಗಳ ನಿಯಮಗಳು 1960ರ 
ಯಾವುದೇ ನಿಯಮಗಳಲ್ಲಿ ಇಂತಿಷ್ಟೇ 
ನಬಿಗದಿಗೊಳಿಸಬೇಕು ಎಂದು ಇರುವುದಿಲ್ಲ. 
ಅಲ್ಲದೆ ಯಾವುದೇ ಸುತ್ತೋಲೆ" ಅಥವಾ 
ಅಧಿಸೂಚನೆಯ ಮೂಲಕವೂ ನಿಗದಿ 
ಪಡಿಸಿರುವುದಿಲ್ಲ. 


ಆ) 


ಎಫ್‌.ಸಿ.ಡಿ.ಸಿ.ಸಿ, ಬ್ಯಾಂಕ್‌, ಮಂಗಳೂರು 
ಇವೆರ ಕಾರ್ಯಕ್ಲೇತ್ರದ ಹೊರಗೆ ಇರುವ ಜಿಲ್ಲೆ 
ಹಾಗೂ ಹೊರ ರಾಜ್ಯಗಳ ಅಭ್ಯರ್ಥಿಗಳನ್ನು 
ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರದ 
ಮಾರ್ಗಸೂಚಿ: ಪ್ರಕಾರ ಅವಕಾಶ ಇದೆಯೇ; 
ಅವಕಾಶ ಇದಲ್ಲಿ, ಸರ್ಕಾರದ 
ಮಾರ್ಗಸೂಚಿ! ಸುತ್ತೋಲೆ ಒದಗಿಸುವುದು; 
ಇಲ್ಲವಾದಲ್ಲಿ, ನಿಯಮವನ್ನು ಉಲ್ಲಂಘಿಸಿ 
ನೇಮಕಾತಿ ಮಾಡಿಕೊಂಡಿರುವ ಕುರಿತು 
ತನಿಖೆ ನಡೆಸಿ ತಪ್ಪಿತಸ್ಮರ ವಿರುದ್ಧ ಕಾನೂನು 
ಕ್ರಮ ತೆಗೆದುಕೊಳ್ಳಲಾಗುವುದೇ; 


ಸಹಕಾರ ಬ್ಯಾಂಕ್‌ಗಳಲ್ಲಿ ನೇಮಕಾತಿ ವಿಧಿ 
ವಿಧಾನಗಳ ಬಗ್ಗೆ ಕರ್ನಾಟಕ ಸಹಕಾರ 
ಸಂಘಗಳ ನಿಯಮ - 1960 ರ ನಿಯಮ 17 
ಮತ್ತು 18 ರಲ್ಲಿ ಉಲ್ಲೇಖಿಸಲಾಗಿದೆ. ಈ 
ನಿಯಮಗಳ ಅವಕಾಶಗಳ ಪ್ರಕಾರ "ರಾಜ್ಯದ 
ಹೊರಗೆ ಅಥವಾ ಒಳಗೆ ಎಂಬ ವಿಷಯ 
ಬೇರ್ಪಡಿಸಿಲ್ಲ. ಅಭ್ಯರ್ಥಿಯ ವಿದ್ಯಾರ್ಹತೆ, 
ಲಿಖಿತ ಪರೀಕ್ಷೆಯ ಅಂಕಗಳ ಆಧಾರದ ಮೇಲೆ 
ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ 
ಮಾಡಲಾಗುತ್ತದೆ. ಕರ್ನಾಟಿಕ ಸಹಕಾರ 
ಸಂಘಗಳ ನಿಯಮ - 1960ರ ನಿಯಮ 18 ರ 
ಪ್ರಕಾರ ಕನ್ನಡ ಭಾಷೆಯೂ ಪಠ್ಯದಲ್ಲಿ 


| ಸೇರಿರುತ್ತದೆ. 


ಕರ್ನಾಟಿಕ ಸಹಕಾರ ಸಂಘಗಳ ನಿಯಮ - 
1960 ರ ನಿಯಮ ಹಾಗೂ ನಿಬಂಧಕರು 
ಹೊರಡಿಸಿರುವ ಸುತ್ತೋಲೆ ರೀತ್ಯಾ ಸಿಬ್ಬಂದಿ 
ನೇಮಕಾತಿ ಮಾಡಲಾಗಿರುತ್ತದೆ. ಕರ್ನಾಟಕ 
ಸಹಕಾರ ಸಂಘಗಳ ನಿಯಮ - 19060 ರ 


ನಿಯಮ ಹಾಗೂ ನಿಬಂಧಕರ 
ಸುತ್ತೋಲೆಯನ್ನು ಅನುಬಂಧ-1 ರಲ್ಲಿ 

ನೀಡಲಾಗಿದೆ. 
ಇ | ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡಕ್ಕೆ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡಕ್ಕೆ 
ಮೀಸಲಾಗಿರುವ ಹುದ್ದೆಗಳನ್ನು ಹಾಗೂ ಮೀಸಲಿರಿಸಿದ ಹುದ್ದೆಗಳನ್ನು (25 
ಮಾಜಿ ಸೈನಿಕರಿಗೆ ಮೀಸಲಾಗಿರುವ | ಹುದ್ದೆಗಳನ್ನು) ಅರ್ಹತೆ ಹೊಂದಿರುವ 


ಹುದ್ಮೆಗಳನ್ನು ಸಾಮಾನ್ಯ ವರ್ಗಕ್ಕೆ ಸೇರಿದ 
1 ಅಭ್ಯರ್ಥಿಗಳಿಂದ ಭರ್ತಿ ಮಾಡಿಕೊಳ್ಳಲು 
ನಿಯಾಮಾಪಳಿ ಪ್ರಕಾರ ಅವಕಾಶ ಇದೆಯೇ; 
ಈ ರೀತಿ ಭರ್ತಿ ಮಾಡಿಕೊಳ್ಳಲು ಸರ್ಕಾರವು 
ಅಸುಮತಿ ನೀಡಿದೆಯೇ; ಈ ರೀತಿ ಮೀಸಲಾತಿ 
ನಿಯಮವನ್ನು ಉಲ್ಲಂಘಿಸಿ ನೇಮಕಾತಿ 
ಮಾಡಿಕೊಂಡಿರುವ ಕುರಿತು ತನಿಖೆ ನಡಿಸಿ 
ತಪ್ಪಿತಸ್ನ್ಸರ ವಿರುದ್ದ ಕಾನೂನು ಕ್ರಮ 
ತೆಗೆದುಕೊಳ್ಳಲಾಗುವುದೇ? 


ಅಭ್ಯರ್ಥಿಗಳಿಂದ ಆಯ್ಕೆ ಮಾಡಲಾಗಿದೆ. 
ಮಾಜಿ ಸೈನಿಕರಿಗೆ 11: ಹುದ್ದೆಗಳನ್ನು 
ಕಾಯ್ದಿರಿಸಿದ್ದ, ಈ ಪೈಕಿ ಮಾಜಿ ಸೈನಿಕ 
ಅಭ್ಯರ್ಥಿಗಳಿಂದ 4 ಅರ್ಜಿ . ಮಾತ್ರ 
ಸ್ಮೀಕೃತಿಯಾಗಿದ್ದು, ಎಲ್ಲಾ 4.ಅಭ್ಯರ್ಥಿಗಳಿಗೂ 
ಸಂದರ್ಶನಕ್ಕೆ ಕರೆಯಲಾಗಿರುತ್ತದೆ. ಈ ಪೈಕಿ 3 
ಅಭ್ಯರ್ಥಿಗಳು ಮಾತ್ರ ಸಂದರ್ಶನಕ್ಕೆ 
ಹಾಜರಾಗಿದ್ದು, ಇದರಲ್ಲಿ ಒಬ್ಬರು ಮಾತ್ರ 


ನೇಮಕಾತಿಗೆ ಅರ್ಹತೆಗಳಿಸಿದ್ದು, ನೇಮಕಾತಿ 


ಆದೇಶ ನೀಡಿದ್ದರೂ ಸದರಿ ಅಭ್ಯರ್ಥಿಯು 
ಹುದ್ದೆಗೆ ಸೇರ್ಪಡೆಗೊಳ್ಳದ ಕಾರಣ ಮಾಜಿ 
ಸೈನಿಕರ ಹುದ್ಮೆಗಳನ್ನು ಸಾಮಾನ್ಯ ವರ್ಗಕ್ಕೆ 
ಅನ್ಯಯಿಸುವ ಮೀಸಲಾತಿಯೊಂದಿಗೆ 
ಪರಿವರ್ತಿಸಿ ನೇಮಕಾತಿ ಮಾಡಿಕೊಳಲು 
ಸಹಕಾರ ಸಂಘಗಳ ನಿಬಂಧಕರ ಕಛೇದಿ, 
ಬೆಂಗಳೂರು '" ಇವರ ಆದೇಶ ಸಂಖ್ಯೆ: 
ಆರ್‌.ಸಿ.ಎಸ್‌/ಸಿಆರ್‌ಡಿ/ಸೆಎ೦ಸಿ-41101/2018- 
19, ದಿನಾಂಕ:28-06-2019ರಲ್ಲಿ . ಅನುಮತಿ 
ಪಡೆದ ನಂತರ ನೇಮಕಾತಿ 
ಮಾಡಲಾಗಿರುತ್ತದೆ. 


ಕಡತ ಸಂಖ್ಯೆ: ಸಿಒ 48 ಸಿಸಿಬಿ 2021 


ನ್ಗ RN 
(ಎಸ್‌. ಟಿ. ಮ 
ಸಹಕಾರ ಸಚಿವರು. 


ಅನುಖಂಥಿ - 1 
ರಾನಾ 
ಕನನೇಟಕ ಪಕಾರ 
ಪಂ ಆರ್‌ಪಎಪ್‌/ಅರ್‌ಎಸ್‌ಅರ್‌/ಎಕ್ಸ್‌ಎ೦ಪಿ/ 41/2೦2೦-೩1 ಪಹಕಾರ ಪಂಫಗಕ ನಿಬಂಧಕರ 
* ಕಛೇರಿ, ನಂ ೬ ಆಲ ಅಪ್ನರ್‌ ಪ್ರ, 
ದೆಂಗಳೂರು-ರಂ 


 ವಿವಾಂಕ: |ಥ -೦3-2೦ಂ 


ಸುತೋಲೆ" 


ವಿಷಯ: ಕರ್ನಾಟಕ ಸಹಕಾರ ಸಂಘಗಳ ನಿಯಮಾವಳಿಗಳು 1960ರ ನಿಯಮ 17 ಹಾಗೂ 


- 18 ರಡಿಯಲ್ಲಿನ ಮಾರ್ಗಸೂಚಿಗಳು. 
ಉಲ್ಲೇಖ: 1. ಸರ್ಕಾರದ ಆದೇಶ ಸಂ:ಸಿಒ 15 ಸಿಎಲ್‌ಎಂ 2005, B13-06-2011 
2. ಸರ್ಕಾರದ ಆದೇಶ ಸಂ:ಸಿಒ 166 ಸಿಎಲ್‌ಎರ 2012, ದಿಃ 22-8-2013. 
3. ಈ ಕಛೇರಿ ಸುತ್ತೋಲೆ. ಸಂ: ಆರ್‌ಸಿಎಸ್‌/ಆರ್‌ಎಸ್‌ಆರ್‌/ಎಕ್ಸ್‌ಎಂಸಿ/2019-20 


 ದಿನಾಂಕ07-01-2020. 
"4 ಆರ್‌ಸಿಎಸ್‌/ಆರ್‌ಎಸ್‌ಆರ್‌ ಎಕ್ಸ್‌ ಎಂಸಿಗ8/2020-21, ದಿ:30-6-2020. 
5. ವಿವಿಧ ಸಹಕಾರ ಸಂಘಗಳು ಸಲ್ಲಿಸಿರುವ ಮನವಿ ಪತ್ರಗಳು 
“ಹಶತೇಸೇಷೇ ಣ್ಯ 4 
ಈ ಕಛೇರಿಯ ಉಲ್ಲೇಖದಲ್ಲಿ ನಮೂದಿಸಿರುವ (3): ಮತ್ತು (4)ರ ಸುತ್ತೋಲೆಗಳಲ್ಲಿ ಸಹಕಾರ" ಸಂಸ್ಥೆಗಳಲ್ಲಿ 
ಸಿಬ್ಬಂದಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುತ್ತೋಲೆಗಳನ್ನು ಹೊರಡಿಸಲಾಗಿದೆ. ಈ ಸುತ್ತೋಲೆಯ ಬಹುತೇಕ 
ಅಂಶಗಳು ಕರ್ನಾಟಕ ಸಹಕಾರ ಸಂಘಗಳ ನಿಯಮಾವಳಿಗಳಲ್ಲಿ ಅಳವಡಿಕೆಯಾಗಿದ್ದು, ಉಲ್ಲೇಖ (3) ಮತ್ತು (ಟರ 
ಸುತ್ತೋಲೆಗಳನ್ನು ಹಿಂಪಡೆಯಲು 'ಅನೇಕ ಸಹಕಾರ ಸಂಸ್ಥೆಗಳು ಮನವಿ ಸಲ್ಲಿಸಿವೆ. ಈ ವಿಷಯದ ಬಗ್ಗೆ 
ಕೂಲಂಕುಷವಾಗಿ ಪರಿಶೀಲಿಸಲಾಗಿದೆ. ಸಂವಿಧಾನದ 97ನೇ ತಿದ್ದುಪಡಿ, ತಶ್ನರಿಣಾಮವಾಗಿ ಆದ ಕರ್ನಾಟಕ ಸಹಕಾರ 
ಸಂಘಗಳ ಅಧಿನಿಯಮ ಮತ್ತು ಕರ್ನಾಟಕ' ಸಹಕಾರ ಸಂಘಗಳ ನಿಯಮಾವಳಿಗಳ ತಿದ್ದುಪಡಿ ಹಿನ್ನೆಲೆಯಲ್ಲಿ 
ಸಹಕಾರ ಸಂಸ್ಥೆಗಳಲ್ಲಿ ಸ್ವಾಯತ್ತತೆ . ದೃಷ್ಟಿಯಿಂದ ಹಾಗೂ ಬದಲಾದ . ಸನ್ನಿವೇಶದಲ್ಲಿ: ಈ ಸುತ್ತೋಲೆಗಳು 
ಅಗತ್ಯವಿಲ್ಲವೆಂಬುದನ್ನು ಮನಗಂಡು ಉಲ್ಲೇಖ () ಮತ್ತು (ಟರಲ್ಲಿ ನಮೂದಿಸಿರುವ ಈ ಕಛೇರಿಯ 
ಸುತ್ತೋಲೆಗಳನ್ನು ಈ ಮೂಲಕ ಹಿಂಪಡೆಯಲಾಗಿದೆ. 
ಮುಂದುವರೆದು, ಸಹಕಾರ ಸಂಘಗಳು ನೇರ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಲಿಖಿತ ಪರೀಕ್ಷೆ ಮತ್ತು 
ಮೌಲ್ಯಮಾಪನವನ್ನು ಕೆಳಕಂಡ ಬಾಹ್ಯ ಮೂಲ ಸಂಸ್ಥೆಗಳಿಂದ ನಡೆಸತಕ್ಕದ್ದು. 


1. ರಾಷ್ಟ್ರೀಯ ಬ್ಯಾಂಕಿಂಗ್‌ ವ್ಯವಸ್ಥಾಪನಾ ಸಂಸ್ಥೆ. ಪೂನ QNational Institute of Banking 


Management). - 
2. ಸ್ಟೇಟ್‌ ಬ್ಯಾಂಕ್‌ 'ಆಫ್‌ ಇಂಡಿಯ ಸಿಬ್ಬಂದಿ ತರಬೇತಿ ಸಂಸ್ಥೆ, ಬೆಂಗಳೂರು. ೫ 
3. ಕೆರಾ ಬ್ಯಾಂಕ್‌ ಸಿಬ್ಬಂದಿ ತರಬೇತಿ ಸಂಸ್ಥೆ, ಬೆಂಗಳೂರು. , 


4. ಭಾರತೀಯ ವ್ಯವಸ್ಥಾಪನಾ ಸಂಸ್ಥೆ, ಬೆಂಗಳೂರು (Indian Institute of Management). 


8. 
ಅಲ್ಲದೇ, 


-2- 
ಪ್ರಾದೇಶಿತ ಸಹಕಾರಿ ವ್ಯವಸ್ಥಾಪನಾ ಸಂಸ್ಥೆ ಬೆಂಗಳೂರು. (Regional Institute of Coopera ¢ 


Management). 


` ರಾಜ್ಯದಲ್ಲಿನ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯಗಳು. 


ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. 
ಸಹಕಾರ ಸಂಘಗಳ ನಿಬಂಧಕರು ಅಧಿಸೂಚಿಸಬಹುದಾದ ವೃತ್ತಿಪರತೆಯುಳ್ಳ ಸಂಸ್ಕೆಗಳು. 
ಸಹಕಾರ ಸಂಘಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ಕೆಳಕಂಡ ಅಂಶಗಳನ್ನು: ಕಡ್ಡಾಯವಾಗಿ ಗಣನೆಗೆ 


ತೆಗೆದುಕೊಳ್ಳಲು ತಿಳಿಸಲಾಗಿದೆ, 


1. 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಹಾಗೂ ಕರ್ನಾಟಕ ಸಹಕಾರ ಸಂಘಗಳ 


ನಿಯಮಾವಳಿಗಳು 1960ರ ಪ್ರಾವಧಾನಗಳನ್ನು ಯಥಾವತ್ತಾಗಿ ಪಾಲಿಸತಕ್ಕದ್ದು 


ಇವರಿಗೆ; 


್ಯೈ ಸರ್ವೋನ್ನತ ನ್ಯಾಯಾಯಲ, ಉಚ್ಛ. ನ್ಯಾಯಾಲಯ" ನೀಡಿರುವ ತೀರ್ಪುಗಳನ್ನು ಪಾಲಿತಕ್ಕದ್ದು. 
ಸಹಕಾರ ಸಂಘಗಳ ನಿಬಂಧಕರ ಪ್ರತಿನಿಧಿ ಇಲ್ಲದೇ ಯಾವುದೇ ಸಹಕಾರ ಸಂಘವು ನೇರ ನೇಮಕಾತಿ 


ಮಾಡತಕ್ಕದ್ದಲ್ಲ. 


. ನೇಮಕಾತಿಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳತಕ್ನದ್ದು 
. ಅನ್ವಯವಾಗುವ ಮಟ್ಟಿಗೆ ಮೀಸಲಾತಿ ನಿಯಮಗಳನ್ನು ಕಡ್ಡಾಯವಾಗಿ ' ಪಾಲಿಸತಕ್ಕದ್ದು 
. ನೇಮಕಾತಿ ಆದೇಶ ಹೊರಡಿಸುವ ಪೂರ್ವದಲ್ಲಿ ನೇಮಕಾತಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಸಿಂಧುತ್ವ 


ಪ್ರಮಾಣ ಪತ್ರ ಹಾಗೂ ಇನ್ನಿತರೆ ದಾಖಲಾತಿಗಳ ಜೊತೆಗೆ ಅಭ್ಯರ್ಥಿಗಳು ಸಲ್ಲಿಸುವ ಅಂಕಪಟ್ರಿ/್ಛಕ್ಷಣಿಕ 
ಪ್ರಮಾಣ ಪತ್ರಗಳ "ನೈಜತೆಯನ್ನು ಅವುಗಳನ್ನು ವಿತರಿಸಿದ ವಿಶ್ವವಿದ್ಯಾಲಯಗಳುಸೆಕ್ಷಣಿಕ ಪರೀಕ್ಷಾ 
ಮಂಡಳಿಗಳೊಂದಿಗೆ ಪರಿಶೀಲನೆ ನಡೆಸತಕ್ಕದ್ದು, ಪರಿಶೀಲನೆಯ ನಂತರ ಅಂತಹ ಪ್ರಮಾಣ, ಪತ್ರಗಳು 
ಸಂಬಂಧಿಸಿದ  ವಿಶ್ವವಿದ್ಯಾಲಯಗಳು್ಯೆಕ್ಷಣಿಕ' ಪರೀಕ್ಷಾ . ಮಂಡಳಿಗಳಿಂದಲೇ: . ವಿತರಿಸಲಾದ 
ಪ್ರಮಾಣಪತ್ರಗಳೆಂದು ಖಾತ್ರಿಯಾದ ನಂತರವೇ ನೇಮಕಾತಿ “ಆದೇಶ ಹೊರಡಿಸತಕ್ಕದ್ದು 


ಸಹಕಾರ I ನಿಬಂಧಕರ 
ಕರ್ನಾಟಕ ರಾಜ್ಯ ೭ ಬೆಂಗಳೂರು. 


ಇ 


1. ರಾಜ್ಯದ ಎಲ್ಲಾ ಸಹಕಾರ ಸಂಘ ಸಂಸರ ಮುಖ್ಯಕಾರ್ಯನಿರ್ವಹಣಾಧಿಕಾರಿ ಬ್ರ. 


2. ಎಲ್ಲಾ ಪ್ರಾಂತೀಯ ಸಹಕಾರ ಸಂಘಗಳ ಜಂಟಿ ನಿಬಂಧಕರು 

3. ಎಲ್ಲಾ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರು 

4. ಎಲ್ಲಾ ಉಪವಿಭಾಗೀಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
5. ಎಲ್ಲಾ ತಾಲ್ಲೂಕು ಸಹಕಾರ: ಅಭಿವೃದ್ಧಿ ಅಧಿಕಾರಿ 

6. ಎಲ್ಲಾ ಶೃಂಗ ಸಹಕಾರ ಸಂಘಗಳ ಮುಖ್ಯಕಾರ್ಯನಿರ್ವಹಣಾಧಿಕಾರಿ 
7. ಇಲಾಖಾ ಜಾಲತಾಣ. 


| ಮೆಂದು wi 


KABNATAKA CO-OPERATIVE SOCIETIES RULES, 1960 


KARNATAKA CO-OPERATIVE SOCIETIES RULES, 1960 


is beyond a District (including Apex 


ಹ not below the rank of Deputy ಸ ! iv) [One Expert ‘loth 

) Registrar of Co-operative Societies.]} 14 £ eno ನಥ yw 
« i 2) th ಗೆ oft 

Executive of a District Central pad Bank ss ಧರ ಕ ಲ oy 


ಸ Bank for Agriculture and Rural Development pa R ಯ ಕಸ (wy [The Chief Executive of the society 
2) The minimum quorum for the meetings shall be three] “including the 
egistrar of Co-operative Society or his nominee]. 

(18. The method of recruitment and conditions of services of the 
‘employees of a co-operative soclety.~(1) Appointment by direct 
recruitment. — 


(a) No appointment by direct recruiument shall be made except by 


(3) No appointment by direct recruil 

| ) ¢ tment shall be ing§ 

hi Aplications ರಾ ಪರ candidates by ನು prs 
} restriction i 

services have been lent by wel pe ರ 


{Provided tha: this restriction shall not apply.— 


(i) totheappointment of an officer whose services hav: 


the Government; e been lentby | calling for applications from eligible candidates by notifying the 
(ii) tothe illi . same in at least in more than one Kannada newspaper having 
per pa up of a post through compassionate appointment as po in the area ot bre the arg 

iii; / " society. However, a co-operative 5001 ving 8 a 
((fiiy xxxxxl) above area of operation and any co-operative bank shall notify 


the same at least in more than one Kannada newspaper having 


“(4) The Mana 
ಖು gn wider circulation and in an English newspaper: 


“4 ig Board of a co-operative soci 3 Secon 

Division Assistant or fy SN As ನ 
equivalent and bel ; 

the Registrar] on “Out Source” basis ಗ Pens : 


cowperative soci < p) k Ry 
months. ety, for a period which ordinarily not exceed eleven : 


"xx xxx] 


Provided that the above said rules shall not apply to.— 


(0) the appointment of an officer whose services have been lent 
by the Govemment; 


(ii) the filling up of a post through compassionate appointment 
as per rules. 
(b) The board shal) constitute a recruitment/selection committee for 


recruitment/promotion whenever the need arises as per Rule 
17-A. 


(0) For recruitment to the posts of Second Division Assistant and 
above. ~The written test shall carry 200 marks consisting of 


{17-A. Constitution of recruifment committee for direct 
evruitment. —(1} The recruitment committee for direct recruitment, shall be 


as Sollowing, namely. — 


RT 
ಲ to be selected by the Board of that 


President of the concermed Co-operative Societies 


! (iy Regstrar of Co-operative Societi - 2 

; ieties or his nominee Kannada Language for 50 marks, General English for 25 marks, 
nof below th in Memb 8° 5 

NE Coperative 8 kod Assistant Registrar of lh General Knowledge for 25 marks, Co-operation matters for 50 


marks, the Constitution of India for 25 marks and the subject 
relevant to the objectives and activities of the society for 25 
marks. ‘x x x x x]. The candidates successful in the written test 
shall be called for interview in the ratio of 1:5 based on the 
percentage of marks obtained in the written test or technical test 


Provigo inserted br otificatiun N 0 ted 10-7- w. -7- ಸ 
y Notification No. CO 14 CLM 201 

| i E lion N 3, dated 10-7-2013, w.e.f. 10-7-201 
truviso substins-ed by Notification No CO 223 CLM 2006, dated 29-11-2007, w.e.f 


5 

3 
Y- 
\ i 
I. inserted by Notification No. CO 123 CLM 2016, dated 29-7-2017, wef. 29-7-2017 

2  unserted by Notification Nu. CO 123 CLM 2016, datvd 29-7-2017. w ef. 29-7-2017 

3. Rule I substituted by Notification No. CO {23 CLM 2016, dated 29-7-2017, w.e.t. 

29-7-2017 
I ‘he words and figures The candidates shall be called upon to take wntten tes! in the Fauc 


af 120 of the tolal nafifiel posts, bated on the percentage of marks obtamet an tk 
pi _ ns tet Meh any ¥a CO yay 


el LN by Notification No. CO 91 CLM 2006, dated 5-10-2010, w.e.f. 6-10-201 
nl subattuted by Nonfication No. CO 226 CLM 2014, dated 6-6-2015, Fe 


Substituted for the words “v Rt 
UT ಲ persons” by Noticahooa No CO) 123 CLM 2016, dated 


$ 4 


les (7 $0 
de ALD 5 Cal oped he CUR ets be 


__ KARNATAKA CO-OPERATIVE SOCIETIES RULES, 1960 


prescribed for the posts. The marks obtained in the written test 
or technical test shall be reduced to 85% und the interview shall 


carr’ 15 per cent of marks. 


For recruitment to the posts of Compe Pog pe 
En rator, Stenographers and Typist, proficiency tests 

halo fields Kal be preferred. The written test shall 
carry 200 marks consisting of mnade LANBvapS for 50 marks, 
Genzral English for 25 marks, General Knowl for 25 marks 
and Computer test and Shorthand or typing a5 
for 100 marks. The candidates shall be called upon 


(d) 


to take 


veritten test in the ratio of 1:20 of the total notified posts, based on 
the percentage of marks obtained in the qualifying examinations * 


prescribed for the posts. The candidates successful in the written 


test shall be called for interview in the ratio of 1:5 based on the _; 
percentage of marks obtained in the written test prescribed for .*4 


the posts. The marks obtained in the written test shal be 
reduzed to 85% and the interview shall carry 15 per cent of 
manl:s. 


(€) For recruitment to the posts of Drivers and Group-D services, 
tne candidate shall be called upon for interview in the ratioof 1:5 
based on the percentage of marks in the qualifying examination 
prescribed for the posts. The marks obtained in the qualifying 
examination shall be reduced to 85% and the interview shall 
carry 15 per cent of marks. 


The marks obtained in the written test/techhical tests/qualifying 
examinations as per sub-rules (¢), (d) and (e) of this rule shal) be 
reduced to 85% and the marks obtained after such reduction and 
the marks obtained in the interview shall be added together and 
2 merit list of the successful candidates shall be prepared on the 
basis of the total marks obtained in the written testsftechnical 
tests’ qualifying examinations and the interview together. A 
selex list shall be prepared following the reservation policy to 
the sxtent applicable on the basis of the merit list. 


The Chief Executive shall issue the appointment order after the 
approval of the select list by the peal However, no process of 
recr.itment shall be initiated during the last three months 
immediately prior to the expiry of the term of office of the board 
of any co-operative society. 


(2) Age limit for appointment by direct recruitment. —(1) Every 
candidate for apzointment by direct recruitment to any post inthe services of 
a co-operative society must have attained the age of eighteen years and not 
attained the age of.— 


(0 


(8) 


fort; years in the case of a person belonging to the Scheduled 
ವ er Scheduled Tribes or Category-1 of Other Beckward 
೩೪0s; 


R. 18020) 3 


case may be 'g 


/ 


KARNATAKA CO-OPERATIVE SOCIETIES RULES, 1960 225 


(ii) thirty-eight years in the case of a person belonging to any of the 
Other Backward Classes; 
Explanation. For the purpose of this clause (ii) “Other Backward Class 


k led 
¥ te f other than the Scheduled Castes and Behedul 
£ 3 2-A, 2-B, A and 3B for recruitment purposes. 
(ii) thirty-five years in thecase of others; on the last date fixed for the 
receipt of the application KS 
3) Appointment on compassionate grounde.— Notwithstanding 
" wig Sathed tn sub-rule (2), the maximum age limut for appointment 
yng on be enhanced by ten years in the case of 8 widow or 
widower of a deceased male or female employee of a co-operative society: 
4 ided that the following shall be eligible for appointment on 
Bp ಜಿ ds in the pe of a deceased male employee of a 


co-operative society; namely. — 


() 


ag 


the widow; or 


(i) asonifthe widowis not eligible or for any valid reason, she is 
k not willing to accept the appointment; or 
| k ili yl i i igible or 
ili) anunmarried daughter, if the widow and son are not eligib 
y - () for any valid ks they are not willing to accept the 
appointment: 


* 


le for appointment on 


lowing shall be eli 
, Provided further that, the following els 


Compassionate grounds tn the case of a ಲೇಲೀಂse 
" co-operative sodety; namely. — 


, 
: ಸ {i} asonjor 
py (i) an unmarried daughter, if the son is not eligible or for any valid 
% > reason, he is not willing to accept the appointment; or 
(ii a widower, If the son and daughter are not eligible or for any 


valid reason, they are not willing to accept the employment 


(4) Conditions of Service. — 

(i) Ageofretirement- The date of retirement on superannuation of 
an officer or employee of any co-operative soclety shall be the 
Jast day of the month during which he attains the age of sixty 
years: 

Provided that the date of retirement of an officer or employee of 
co-operative society whose date of birth is the first day of a month shall be the 
wtamoon of the last day of the month preceding the month in which he 
attains the age of 60 years. 

(i) Voluntary retirement - Any employes of a co-operative society 
can opt for voluntary retirement from.the service of the society 
after he completes fifteen years of satisfactory service or attains 
the age of iffy years: 


16 KARNATAKA CO-OPERATIVE SOCIETIES RULES, 1960 R. 200%} 


Provided that, scheme of voluntary retirement shall be provided in the 
bye-law of the society. 


(5) Other service conditions The rules governing‘ leave facility, 
gratuity, conduct and discipline of employees of co-opérative societies shall 
be as provided in their bye-laws.] 

19. Prohibition against being interested in contracts, etc. —(1) No officer 
of a Co-uperative Soy shall have any interest, directly or indirectly 
otherwise than as such officer. — > 

(a) inany contract made with the society; or 

(b) inany property sold or purchased by the society; or 

(} inanyothertranshction of thesoclety exceptas investmentmede or 
a6 loan token from the society or the provision of residential 
accommodation by the society to any paid employee of the society, 

(2) No {Office-bearer or member of the Board] or employee] of a 
Co-operative Society shall purchase, directly or indirectly, any property of a 
member of the society, sold for the recovery of his dues to the society. 


CHAPTER V 
Properties and Funds of Co-operative Societies 


(20. Co-operative Education and Training. —(1) Every cooperative 
society shall remit its contribution towards co-operative education fund to 
the account of the Karnataka State Co-operative Federation Limited, 
Bangalore within thirty days from the date of its annual general meeting. 


(2 The co-operative education fund shall be maintained and 
se nistered by ne Karnataka State Co-operative Federation Limited and 
shall be utilised on the advice of an advisory commit isti 
flowy meng, dice ry conunittee consisting of the 
(a) President, Chairperson of the 


State Co-operative Federation Chairperson 


(b) Four apex societies’ president/chairpersons i.e. 
Karnataka State Co-operative Apex Bank Limited, 
Karnataka Co-operative Milk Federation Limited, 
Karnataka State Cooperative Urban Banks Federation 
Limited, and Kamataka State Credit Co-operative 
Societies Federation Limited, are the members - Member 


Ee 
\ Substituted for the word “officer” ಸಃ 
HILL, wel. WN. by Notification No. CO 223 CLM 2006, dated 


Substituted for th “. iftee” i 3 
Ee he word committee” by Notification No. CO 14 CLM 2013, dated 


Rule 20 substitsted by Notification No. CO 14 CLMZ013, dated 10-7-2013, w.e.f. 10-7-2013 


ಸಾಹಿ 


pS 


R. 20(60k} KARNATAKA CO-OPERATIVE SOCIETIES RULES, 1960 27 


(0) The Director; Regional Institute of Co-operative 


Management, Bangalore ., Member 
{4d} The Registrar of Co-operative Societies or his 
nominee Member 
(¢) The chief executive officer of the State 
Cooperative Federation Member Secretary 


The quorumfora meeting of the advisory comunittee shall be five. The 
ಸಪ CS iitee shall be convened at east nce in three months. 

1(3-A).No dedsion shall be.taken by the Board of the Kamataka State 
coe Federation Limited, which contravenes the decision of the 
advisory comuniftee.] 

(© The Kamatako State Cooperative Fedefation shall. maintain this fund 
in aseparateaccount and allincome by way.of interest orotherwise ateruing 
from the coritributicn towards this fund shallbe credited to this fund. 

(6) No expinditure out. of the. coroperative education fund shall be 
incurred without the approval ofthis advisory committee. The cuditorof the 
State Co-operative Federation shall verify the utilisaticsi of the fund snd 
certify the sathe, 

6) Subject to. such directions as.the advisory. committee may give from 
un the fund may be utilised for any of the following purposes 
commected. with.the co-operative education, ‘training and human resource 
development of the co-operative societies, namely.— 

(a) education of the members, directors including office-bearers 
and employees of the co-operative societies and the general 
public in the principles and practice of co-operation; 


(b} human resource development in the co-operative societies; 

(¢}) development of co-operative societies; 
(d) capacity building and business management; 

(e} professionalisation; 

(0 technical upgradation; 

(8) education, training, research, man power and related 

infrastructure; ' " 

(h} research and development; 

(i) development of the co-operative movement in general; 

(}) co-operative propaganda and publicity; 


(«) publication of the books and journals relating to the cooperativ« 
movement; 


PSS 
1. Subs (3-A) incerted by Notification No. CO 123 CLM 2016, dated 5-3-2018, w.e.f 


